ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ [: 12321 
[ ಮಾನ್ಯ ಸದಸ್ಯರ ಹೆಸರು ಶ್ರೀ ಮರಿತಿಬ್ಬೇಗೌಡ (ಶಿಕ್ಷಕರ ಕ್ಷೇತ್ರ 
§ mS 
ಉತ್ತರಿಸುವ ದಿನಾಂಕ 21.03.2022 
ಉತ್ತರಿಸುವ ಸಚಿವರು ಉನ್ಮತ ಶಿಕ್ಷಣ, ಐಟಿ-ಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, ವಿದ್ಯುನ್ನಾನ 
ಹಾಗೂ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ. 
| | ಇಲಾಖೆ ಸಚಿವರು 
ಕ್ರ 
ಎಚ್‌ ನಿ 
ಸೆ ಉತ್ತರ 
ಸಂ. ಸನ್ನಿ 3. 


pe ಷು. 
ಸಂಖ್ಯೆ ಎಷ್ಟು; 


(ಅ) |ಸರ್ಕಾರಿ ಪಾಲಿಟೆಕ್ಟಿಕ್‌ಗಳಲ್ಲಿ ಖಾಲಿ | ತಾಂತ್ರಿಕ. ಶಿಕ್ಷಣ ಇಲಾಖೆಯ ವ್ಯಾಪ್ತಿಯ ಸರ್ಕಾರಿ 
ಇರುವ ಪ್ರಾಂಶುಪಾಲರ ಹುದ್ದೆಗಳ | ಪಾಲಿಟೆಕ್ಸಿಕ್‌ಗಳಲ್ಲಿ ಒಟ್ಟಾರೆ 8 ಪ್ರಾಂಶುಪಾಲರ ಹುದ್ದೆಗಳು 


ಮಂಜೂರಾಗಿದ್ದು, ಈ ಪೈಕಿ 15 ಹುದ್ದೆಗಳು 
ಭರ್ತಿಯಾಗಿದ್ದು, ಉಳಿದಂತೆ 66 ಹುದ್ದೆಗಳು ಖಾಲಿ 


| ಇರುತ್ತವೆ. 


(ಆ) | ಸದರಿ ಹುದ್ದೆಗಳನ್ನು ಬಡಿ ಮೂಲಕ ಪ್ರಸುತ ಜಾರಿಯಲ್ಲಿರುವ 2006ರ ವೃಂದ ಮತು 
ಬ ವಿ _ ಪಿಸ್ತ. [5d 5) ೨ 


ಭರ್ತಿ ಮಾಡದಿರಲು ಕಾರಣಗಳೇನು; | ನೇಮಕಾತಿ ನಿಯಮಗಳಲ್ಲಿ ಪ್ರಾಂಶುಪಾಲರು ಗೇಡ್‌-। 


ಮತ್ತು ಪ್ರಾಂಶುಪಾಲರು ಗೇಡ್‌-2 ಹುದ್ದೆಗಳು ಇರುತ್ತವೆ. 
ಎಐಸಿಟಿಇಯ ಅಧಿಸೂಚನೆ ಸಂಖ್ಯೆ37-3//2010, | 
ದಿನಾಂಕ:05.03.2010ರಲ್ಲಿ ಹೊರಡಿಸಲಾಗಿರುವ “Py 


Scale service conditions Scale, Service | 
conditions and Qualifications for the 
-| Teachers’ and Academic Staff in Technical 
Institutions (Diploma) Regulation, 2010 


ರಂತೆ ಸರ್ಕಾರದ ಆದೇಶ ಸಂಖ್ಯೆ:ಇಡಿ 118 ಡಿಟಿಇ 2010, 
ದಿನಾಂಕ:31.03.2011ರಲ್ಲಿ, ತಾಂತ್ರಿಕ ಶಿಕ್ಷಣ ಇಲಾಖೆಯ 
ಸರ್ಕಾರಿ ಹಾಗೂ ಅನುದಾನಿತ ಬೋಧಕ ವರ್ಗದವರಿಗೆ ! 
ಎಐಸಿಟಿಇಯ 6ನೇ ವೇತನ ಶ್ರೇಣಿಗಳನ್ನು 
ದಿನಾಂಕ:01.04.2011 ರಿಂದ ಜಾರಿಗೊಳಿಸಲಾಗಿದ್ದು, 
ಸದರಿ ಸರ್ಕಾರದ ಆದೇಶದಲ್ಲಿ ಸರ್ಕಾರಿ 


ಪಾಲಿಟೆಕ್ಸಿಕ್‌ಗಳಲ್ಲಿನ ಪ್ರಾಂಶುಪಾಲರು ಗ್ಲೇಡ್‌-। ಹಾಗೂ 


ಪ್ರಾಂಶುಪಾಲರು ಗೇಡ್‌-2 ಹುದ್ದೆಗಳನ್ನು ವಿಲೀನಗೊಳಿಸಿ 


"ಪ್ರಾಂಶುಪಾಲರು" ಎಂದು ಮರುಪ 
ನಾಮಿಕರಿಸಲಾಗಿರುತ್ತದೆ. 
ಸರ್ಕಾರಿ " ಪಾಲಿಟೆಕ್ಲಿಕ್‌ಗಳಲ್ಲಿ ಖಾಲಿಯಿರುವ 


ಪ್ರಾಂಶುಪಾಲಕೆ 'ಹುಡ್ಜೆಗಳನ್ನು ಭರ್ತಿ ಮಾಡುವ. ಬಗ್ಗೆ 
ಸರ್ಕಾರಕ್ಕೆ ಸಲ್ಲಿಸಿರುವ ಪ್ರಸ್ತಾವನೆಯ ಕುರಿತಂತೆ ಸಿ.ಆ.ಸು 
(ಸೇವಾ ನಿಯಮಗಳು) ಇಲಾಖೆಯ 
ಪಡೆಯಲಾಗಿರುತ್ತದೆ. ಅದರನ್ವಯ 
ಸಂಖ್ಯೆ:ಇಡಿ 059 ಡಿಟಿಇ 2018, ದಿನಾ೦ಕ:18.09.2018 


ರಲ್ಲಿ, ಪ್ರಾಂಶುಪಾಲರ ಹುದ್ದೆಗಳನ್ನು ಭರ್ತಿ ಮಾಡುವ 


ಅಭಿಪ್ರಾಯ 


ಸರ್ಕಾರದ ಪತ್ರ 


ಸಂಬಂಧವಾಗಿ ಪಾಲಿಟೆಕ್ಸಿಕ್‌ ಕಾಲೇಜುಗಳ ಬೋಧಕ 
ವೃಂದಗಳಿಗೆ ಎ.ಐ.ಸಿ.ಟಿ.ಇ ಮಾರ್ಗಸೂಚಿಗಳನ್ವಯ ಕನಿಷ್ಠ 
ವಿದ್ಯಾರ್ಹತೆ ವಿಧಾನವನ್ನು 
ಅಳವಡಿಸಿಕೊಂಡು 2006ರ ವೃಂದ ಮತ್ತು ನೇಮಕಾತಿ 
ನಿಯಮಗಳಿಗೆ ತಿದ್ದುಪಡಿ ಮಾಡಲು ಕ್ರಮವಹಿಸುವಂತೆ 


ಹಾಗೂ ನೇಮಕಾತಿ 


ತಾಂತ್ರಿಕ ಶಿಕ್ಷಣ ಇಲಾಖೆ ತಿಳಿಸಲಾಗಿದೆ. ಅದರಂತೆ, 


ತಾಂತ್ರಿಕ ಶಿಕ್ಷಣ ಇಲಾಖೆಯ 2006ರ ವೃಂದ ಮತ್ತು 


ನೇಮಕಾತಿ ನಿಯಮಗಳಿಗೆ ತಿದ್ದುಪಡಿ ತಂದು 
ಪ್ರಾಂಶುಪಾಲರ ಹುದ್ದೆಗಳನ್ನು ಭರ್ತಿ 

[pO 
(ಇ) | ಖಾಯಂ ಪ್ರಾಂಶುಪಾಲರು | ಸರ್ಕಾರಿ ಪಾಲಿಟೆಕ್ಸಿಕ್‌ಗಳಲ್ಲಿ ವಾವ 
' | ಇಲ್ಲದಿರುವುದರಿಂದ ಕಾಲೇಜಿನ ಶೈಕ್ಷಣಿಕ | ಪ್ರಾಂಶುಪಾಲರ ಕಾರ್ಯಭಾರವನ್ನು ಸಂಸ್ಥೆಯ 
ಚಟುವಟಿಕೆಗಳಿಗೆ ತುಂಬಾ ತೊಂದರೆ | ಆಡಳಿತಾತ್ಮಕ ಮತ್ತು ತೈಕ್ಷಣಿಕ ಹಿತದೃಷ್ಟಿಯಿಂದ ಆಯಾ 
": | ಉಂಟಾಗುತ್ತಿರುವುದು ಸರ್ಕಾರದ | ಸಂಸ್ಥೆಗಳಲ್ಲಿನ ಹಿರಿಯ ಉಪನ್ಯಾಸಕರುಗಳಿಗೆ 


ಗಮನಕ್ಕೆ ಬಂದಿದೆಯೇ; 


ತಾತ್ಕಾಲಿಕವಾಗಿ ನಿರ್ವಹಿಸಲು ಸೂಚಿಸಲಾಗಿರುತ್ತದೆ. 


(ಈ) 


ಯಾವ 
ಹುದ್ದೆಗಳನ್ನು ಬಡ್ತಿ ಮೂಲಕ ಭರ್ತಿ 


ಕಾಲಮಿತಿಯಲ್ಲಿ ಸದರಿ 


ಚಾಲ್ತಿಯಲ್ಲಿರುವ ತಾಂತ್ರಿಕ ಶಿಕ್ಷಣ ಇಲಾಖೆಯ 2006ರ 
ವೃಂದ. ಮತ್ತು ನೇಮಕಾತಿ ನಿಯಮಗಳನ್ನು ಸಮಗವಾಗಿ 


ಮಾಡಲಾಗುವುದು. 


ಪರಿಷ್ಕರಿಸುವ ಪ್ರಕ್ರಿಯೆಯು ಚಾಲನೆಯಲ್ಲಿದ್ದು, ಈ 
ಸಂಬಂಧ ನೂತನ ಕರಡು ವೃಂದ ಮತ್ತು ನೇಮಕಾತಿ 
ನಿಯಮಗಳ ಕರಡು ಅಧಿಸೂಚನೆಯನ್ನೊಳಗೊಂಡ 
| ಪ್ರಸ್ತಾವನೆಯನ್ನು ಆಯುಕ್ತಾಲಯದಿಂದ 
| ದಿನಾಂಕ:18.02.2022 ರಂದು ಸ್ಲೀಕರಿಸಲಾಗಿದ್ದು, 


T 


ನಿಯಮಾನುಸಾರ ಮತ್ತು ನೇಮಕಾತಿ 
ನಿಯಮಗಳನ್ನು ಅಂತಿಮಗೊಳಿಸಿ ಕಾರ್ಯಗತಗೊಳಿಸಿದ 
ಕೂಡಲೇ ಪ್ರಾಂಶುಪಾಲರ ಹುದ್ದೆಯನ್ನು ಭರ್ತಿ ಮಾಡಲು 


ನಿಯಮಾನುಸಾರ ಕ್ರಮವಹಿಸಲಾಗುವುದು. 


ವೃಂದ 


(ಉ) | ಸದರಿ ಕಾಲೇಜುಗಳಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಅರ್ಹ 
ಬೋಧಕರಿಗೆ ಕಾಲಕಾಲಕ್ಕೆ ಎ.ಜಿ.ಪಿ 
ನೀಡದಿರಲು ಕಾರಣಗಳೇನು; 

(ಊ) | ನಿಗದಿತ ಸಮಯದಲ್ಲಿ ಅರ್ಹರಿಗೆ 
ಎ.ಜಿ.ಪಿ ನೀಡಲು ಯಾವ ಕ್ಷಮ 
ಕೈಗೊಳ್ಳಲಾಗುವುದು? : 


ಸರ್ಕಾರದ ಆಬೇಶ ಸಂಖ್ಯೆಇಡಿ 167 ಡಿಟಿಇ 2017, 
ದಿನಾಂಕ:10.11.2020ರಲ್ಲಿ ಅನುದಾನಿತ 
ಪಾಲಿಟೆಕ್ಸಿಕ್‌ಗಳ ಬೋಧಕ 
ರೆಗ್ಯೂಲೇಷನ್‌ 2012ರ 


ಅಡ್ಡಾನ್‌ಸ್‌ಮೆಂಟ್‌ ಯೋಜನೆಯನ್ನು ಅನುಷ್ಠಾನಗೊಳಿಸಿ 


ಸರ್ಕಾರಿ 
ಸಿಬ್ಬಂದಿಗಳಿಗೆ ಎಐಸಿಟಿಇ 
API ಆಧಾರಿತ ಕೆರಿಯರ್‌ 


ಆದೇಶಿಸಿದೆ. ಸದರಿ ಆದೇಶದಲ್ಲಿ ವೃತ್ತಿ ಪದೋನ್ಸತಿ 
ಮಂಜೂರಾತಿ ಕುರಿತಂತೆ ಎಐಸಿಟಿಇ ರೆಗ್ಯೂಲೇಷನ್‌ 2010 
ಮತ್ತು 2012ರಲ್ಲಿ ವಿಧಿಸಿರುವ ವಿದ್ಯಾರ್ಹತೆ ಸೇವಾ 
ಅರ್ಹತಾ 


ಷರತ್ತುಗಳು ಹಾಗೂ ಇತರೆ 


ಮಾನದಂಡ/ ನಿಬಂಧನೆಗಳನ್ನು 


ಎಲ್ಲಾ 


ಕಡ್ಡಾಯವಾಗಿ 


ಅಳವಡಿಸಿಕೊಳ್ಳಲು ತಿಳಿಸಲಾಗಿರುತ್ತದೆ. ಸದರಿ ಆದೇಶದಲ್ಲಿ 
“| ಎಐಸಿಟಿಇ ನಿಯಮಾವಳಿಗಳಂತೆ ರಚಿಸಲಾದ ತಜ್ಞರ 


ಸಮಿತಿ ಅಂದರೆ Screening cum Evaluation 
ನಿಯಮಾವಳಿಗಳು ೪ 
ಶಿಫಾರಸ್ಸು ಮಾಡಿದ 


ಸಮಿತಿಯು 
ಮಾನದಂಡಗಳಂತೆ ಪರಿಶೀಲಿಸಿ 


ಎಐಸಿಟಿಇ 


ನಂತರ ಸರ್ಕಾರದ ಪೂರ್ವಾನುಮೋದನೆ ಪಡೆದು 
ಕೆರಿಯರ್‌ ಅಡ್ದಾನ್‌ಸ್‌ಮೆಂಟ್‌ ಯೋಜನೆಯ 
ಸೌಲಭ್ಯಗಳನ್ನು ಮಂಜೂರು ಮಾಡತಕ್ಕದ್ದು ಎಂದು 
ತಿಳಿಸಲಾಗಿರುತ್ತದೆ. 

ಏತನ್ಮದ್ಯೆ, ಎಂ.ಇ.ಐ. ಪಾಲಿಟೆಕ್ಸಿಕ್‌ (ಅನುದಾನಿತ), 
ಬೆಂಗಳೂರು ಇಲ್ಲಿನ ಸಂಸ್ಥೆಯಲ್ಲಿ ಕಾರ್ಯ 


ನಿರ್ವಹಿಸುತ್ತಿರುವ ಶ್ರೀ ಎಂ. ಗೋಪಾಲ್‌, ಆಯ್ಕೆ ಶ್ರೇಣಿ 
ಉಪನ್ಯಾಸಕರು, ಸಿವಿಲ್‌ ವಿಭಾಗ ಮತ್ತು -ಇತರರು 
ಸೇರಿದಂತೆ 09 ಅರ್ಜಿದಾರರು ಮಾನ್ಯ ಕರ್ನಾಟಕ ಉಚ್ಚ 
ನ್ಯಾಯಾಲಯದಲ್ಲಿ ರಿಟ್‌ ಅರ್ಜಿ ಸಂಖ್ಯೆ8484/2020 
(S-RES) ದಾಖಲಿಸಿದ್ದು, ಮಾನ್ಯ ನ್ಯಾಯಾಲಯವು 
'ದನಾಂಕ:04-12-2020 ರಂದು ನೀಡಿರುವ ಮಧ್ಯಂತರ 


ಆದೇಶದಲ್ಲಿ ಪಾಲಿಟೆಕ್ನಿಕ್‌ ಬೋಧಕ ಸಿಬ್ಬಂದಿಗಳಿಗೆ CAS 
NR i H 


Kd 


4 


“| ನಿಯಮಾನುಸಾರ ಕಮಕೈಗೊಳ್ಳಲಾಗುವುದು. 


.| ತಾಂತ್ರಿಕ ಶಿಕ್ಷಣ ಇಲಾಖೆಯ ವತಿಯಿಂದ ಎಐಸಿಟಿಇ, 


ಅಡಿಯಲ್ಲಿ ಸೌಲಭ್ಯಗಳನ್ನು ಮಂಜೂರು ಮಾಡಲು 
ನಿಯಮಗಳನ್ನು ರೂಪಿಸಿರುವ 2012ರ ಎಐಸಿಟಿಇ €:. » 
ರೆಗ್ಯುಲೇಷನ್‌ ಅನ್ನು ಅನುಷ್ಠಾನಗೊಳಿಸಿದ ಸರ್ಕಾರದ: 
ಆದೇಶ ಸಂಖ್ಯೆಇಡಿ 167 ಡಿಟಿಇ 207, 
ದಿನಾಂಕ:10.11.2020ಕ್ಕೆ ' ತಡೆಯಾಜ್ಞೆ ನೀಡಿರುತ್ತದೆ. ಈ 
ಹಿನ್ನೆಲೆಯಲ್ಲಿ, ಸರ್ಕಾರಿ/ಅನುದಾನಿತ ಪಾಲಿಟೆಕ್ಲಿಕ್‌ಗಳಲ್ಲಿನ 
ಬೋಧಕ ಸಿಬ್ಬಂದಿಗಳಿಗೆ CAS ಅಡಿಯಲ್ಲಿ ವೃತ್ತಿ 
ಪದೋನ್ನತಿ ಸೌಲಭ್ಯವನ್ನು ನೀಡಲು ಸಾದ್ಯವಾಗಿರುವುದಿಲ್ಲ. 
ಪ್ರಸ್ತುತ ಪ್ರಕರಣದಲ್ಲಿ ಮಾನ್ಯ ನ್ಯಾಯಾಲಯವು 
ದಿ:06.12.2021 ರಂದು ಅಂತಿಮ ತೀರ್ಪು ನೀಡಿರುತ್ತದೆ. 


ಮಾನ್ಯ 


್ಯ ನ್ಯಾಯಾಲಯದ ತೀರ್ಪನ್ನು: ಪರಿಶೀಲಿಸಿ, 


ವಿ 
ಮುಂದುವರೆದು, 2012ರಲ್ಲಿನ ರೆಗ್ಯುಲೇಷನ್‌" 

ಅಳವಡಿಸಿಕೊಳ್ಳುವ ಸರಿಬರಿಧ ಕೆಲವು 

ಗೊಂದಲಗಳಿರುವುದರಿಂದ ಈ 'ಬಗ್ಗೆ ಸ್ಪಷ್ಟೀಕರಣ ಕೋರಿ 


ನವದೆಹಲಿ ಇವರಿಗೆ ದಿನಾಂಕ:24.02.2022ರಂದು ಪತ್ರ 
ಬರೆದಿದ್ದು ಅದರಂತೆ, ಎಐಸಿಟಿಇ, ನವದೆಹಲಿ ಇವರಿಂದ 
ಸ್ಪಷ್ಟೀಕರಣ ಬಂದ ನಂತರ ವೃತ್ತಿ ಪಡೋನ್ಸೃತಿ ಸೌಲಭ್ಯವನ್ನು 


ನೀಡಲು ನಿಯಮಾನುಸಾರ ಕ್ರಮವಹಿಸಲಾಗುವುದು. 


ಇಡಿ 30 ಟಿಪೀಇ 2022 * 


(ಡಾ ಅಶ್ವತ್ನ ರಾಯಣ್‌.ಸಿ.ಎನ್‌) 
ಉನ್ನತ ಶಿಕ್ಷಣ, ಐಟಿ-ಬಿಟಿ, ವಿಜ್ಞಾನ ಮತ್ತು ತಂತ್ರಜ್ಞಾನ, 
ವಿದ್ಯುನ್ಮಾನ ಹಾಗೂ ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ 
ಹಾಗೂ ಜೀವನೋಪಾಯ ಇಲಾಖೆ ಸಚಿವರು 


